ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1498 (1685) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಠಳೀಯ ಸಂಸ್ಥೆಗಳ ಕೇತು 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: 


ಕೃಷಿ ವಿಮಾ ಯೋಜನೆ ಕುರಿತು 


(ಅ) ರಾಷ್ಟೀಯ ಕೃಷಿ ವಿಮಾ ಯೋಜನೆ ಅಂದರೇನು ; ಇದನ್ನು ಕಾರವಾರ 
ಜಿಲ್ಲೆಯಲ್ಲಿ ಎಂದಿನಿಂದ, ಯಾರ ಸಹಯೋಗದೊಂದಿಗೆ ಜಾರಿಗೆ ತರಲಾಗಿದೆ ; ಇದರ 
ವ್ಯಾಪ್ಲಿಯಲ್ಲಿ ಬರುವ ಚೆಳೆಗಳಾವುವು; (ಜಿಲ್ಲಾವಾರು/ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


(ಆ) 2018-19 ರಿಂದ 2020-21ನೇ ಸಾಲಿನಲ್ಲಿ ಎಷ್ಟು ರೈತರು ಕೃಷಿ 
ವಿಮಾಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ; ಇವರು ವಿಮಾ 
ಕಂಪನಿಗೆ ಪಾವತಿಸಿರುವ ಹಣ ಎಷ್ಟು ; ರೈತರು ಈ ವಿಮೆಯಿಂದ ಪಡೆದ ಹಣ 
ಎಷ್ಟು? (ಜಿಲ್ಲಾವಾರು ಮಾಹಿತಿ ನೀಡುವುದು) 


